ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು 


-ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸಭೆಯಿಂದ ಚುನಾಯಿತರಾದವರು) 
376 | 


ಉತ್ತರಿಸಬೇಕಾದ ದಿನಾಂಕ 


03.02.2021 


ಉತ್ತರಿಸಬೇಕಾದ ಸಚಿವರು 


ವಸತಿ ಸಚಿವರು 


ಕ. ಸಂ. ಪುಶ್ನೆ ಉತ್ತರ - 

(ಅ) | ಜಿಲ್ಲೆಯಲ್ಲಿ ಸೂರಿಲ್ಲದವರಿಗೆ | ಗ್ರಾಮೀಣ: 
ವಸತಿ ಸೌಲಭ್ಯಗಳನ್ನು ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ 2018 
ಒದಗಿಸಲಾಗಿದೆಯೇ ; ಇನ್ನು | ರಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ವಸತಿ/ನಿವೇಶನ 


ಎಷ್ಟು ವಸತಿ ರಹಿತರಿರುವ ಬಗ್ಗೆ 
ಸರ್ಕಾರದ ಗಮನಕ್ಕೆ ಬಂದಿದೆ; 


ಬಂದಿದ್ದಲ್ಲಿ, ಸರ್ಕಾರ 
ತೆಗೆದುಕೊಂಡ ಕ್ರಮವೇನು ? 
(ತಾಲ್ಲೂಕುವಾರು ವಿವರ 
ನೀಡುವುದು) 


ರಹಿತರ ಸಮೀಕ್ಷೆ ನಡೆಸಿದ್ದು, ಸದರಿ ಸಮೀಕ್ಲೆಯನ್ನಯ 
ಬೀದರ್‌ ಜಿಲ್ಲೆಯಲ್ಲಿ 4099 ನಿವೇಶನ ರಹಿತರು 
89.221 ವಸತಿ ರಹಿತರು ಒಟ್ಟು 93320 ವಸತಿ/ 
ನಿವೇಶನ ರಹಿತರು ಕಂಡು ಬಂದಿರುತ್ತಾರೆ. 


ನಿವೇಶ | ವಸತಿ ನಿವೇಶನ 

ಜಿಲ್ಲೆ ತಾಲ್ಲೂಕು ನ ರಹಿತ | ರಹಿತ /ವಸತಿ 

ರಹಿತರು 

ಬೀದರ್‌ | ಔರಾದ್‌ 448 | 13916 14364 

ಬೀದರ್‌ | ಬಸವ ಕಲ್ಯಾಣ 189 | 12473 12662 

ಬೀದರ್‌ | ಬಾಲ್ಡಿ 1420 | 19959 21379 

ಬೀದರ್‌ | ಬೀದರ್‌ 640 | 14791 15431 

ಬೀದರ್‌ | ಚಿಟುಗುಹ್ಪ 251 | 7157 7408 

ಬೀದರ್‌ | ಹುಲಸೂರು 3261. 2576 2902 

ಬೀದರ್‌ [ಹುಮನಾಬಾದ್‌ 569 | 9039 9608 
ಬೀದರ್‌ | ಕಮಲಾನಗರ 256 | 9310 9566 |" 

ಒಟ್ಟು 4099 | 89221 93320 

ಸಗರ: 


ಪ್ರಧಾನ ಮಂತಿ; ಆವಾಸ್‌ ಯೋಜನೆ (ನಗರ) ಯಡಿ 
2016-17 ರಿಂದ 2018-19 ನೇ ಸಾಲಿನಲ್ಲಿ ನಡೆಸಿದ 
ಬೇಡಿಕೆ ಸಮೀಕ್ಷೆಯ ಪ್ರಕಾರ ಬೀದರ್‌ ಜಿಲ್ಲೆಯಲ್ಲಿ 
ಒಟ್ಟು 43503 ವಸತಿ ಮತ್ತು ನಿವೇಶನ ರಹಿತರಿರುವುದು 
ಈ ಕೆಳಗಿನಂತೆ ಕಂಡು ಬಂದಿರುತ್ತದೆ. 


ಬೀದರ್‌ ಜಿಲೆ 
ಕ.|  ಸಖೇಯ [ನಿವೇಶನ | ವಸತಿ 
3೦ ಸಂಸಯ [ರಹಿತರು [ರಹಿತರು | ಬೆಸ 
ಹೆಸರು 
1 ಔರಾದ್‌ 1094 | 1990 | 3084 | 
೨ ಬಸವಕಲ್ಯಾಣ | 257 | 5709 | 8280 
3 ಬಾಲಿ 2450 | 1899 | 4349 
| 4 ಬೀದರ್‌ 14786 | 4838 | 19624 
|5| ಚಟಗೊಪ್ಟ | 8 | 2511 | 3405 
6 ಹಳ್ಳಿಖೇಡ - 13 1 14 
7 | ಹುಮನಾಬಾದ್‌ | 3415 132 | 4747 
ಒಟ್ಟು | 25223 | 18280 | 43503 


pe 


ಈ ಪೈಕಿ ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ 
(ನಗರುಯಡಿ ಒಟ್ಟು 23829 ಮನೆಗಳನ್ನು ನಿರ್ಮಿಸಲು 
ಕೇ೦ದ್ರ ಸರ್ಕಾರದಿಂದ ಈ ಕೆಳಗಿನಂತೆ ಅನುಮೋದನೆ 


ಪಡೆಯಲಾಗಿದೆ. 
ಬೀದರ್‌ ಜಿಲ್ಲೆ 

ಫ್ರ. ಸ್ಥಳೀಯ ಸಂಸ್ಥೆಯ" 
ಸಂ ಹೆಸರು ಒಟ್ಟು 
1 ಔರಾದ್‌ 1084 
2 ಬಸವಕಲ್ಯಾಣ 4927 
3 ಬಾಲ್ಕಿ 3955 
4 ಬೀದರ್‌ 10065 
5 ಚಿಟಿಗೊಪ್ಪ 1364 
6 ಹಳ್ಳಿಖೇಡ 0 
7 ಹುಮನಾಬಾದ್‌ 2434 
ಒಟ್ಟು 23829 


ಗ್ರಾಮೀಣ ಪುದೇಶದಲ್ಲಿ ಕೈಗೊಳ್ಳಲಾದ 
ಸಮೀಕ್ಷೆಯಲ್ಲಿ ವಿವಿಧ ವಸತಿ ಯೋಜನೆಗಳಡಿಯಲ್ಲಿ 
439 ಫಲಾನುಭವಿಗಳಿಗೆ, ವಸತಿ ಸೌಲಭ್ಯ 


ಕಲ್ಪಿಸಲಾಗಿದ್ದು, ತಾಲ್ಲೂಕುವಾರು ವಿವರ 
ಕೆಳಗಿನಂತಿದೆ. 
ತಾಲೂಕು ಫಲಾನುಭವಿಗಳ 
ಸಂಖ್ಯೆ 
ಔರಾದ್‌ . 80 
ಬಸವ ಕಲ್ಯಾಣ 76 
_ Ue ಎ sl "ಬಾಲ್ಕಿ K 0 
- ಬೀದರ್‌ | - 3 
ಜಿಟುಗುಪ್ಪ 217 
ಹುಲಸೂರು 0 
ಹುಮನಾಬಾದ್‌ 57 
ಕಮಲಾನಗರ 6 
ಒಟ್ಟು 439 
ಸ೦ಖ್ಯೆ :ವಇ 57 ಹೆಚ್‌ಎಎಂ 2021 ' 
he 
. -ಸೋಮಲ್ಮೂ) 


ವಸತಿ ಸಚಿವರು 


